ಕರ್ನಾಟಿಕ ವಿಧಾನ ಪರಿಷತ್ತು 


ಚುಫೆ ಗುರುತಿಲ್ಲದ ಪ್ರಶ್ನೆ ಸ೦ಖ್ಯೆ : 403 

ವಿಧಾನ ಪರಿಷತ್ತು ಸದಸ್ಯರ ಹೆಸರು :- ಶ್ರೀ. ಸುನೀಲ್‌ ವಲ್ಯಾಪುರ್‌ (ವಿಧಾನ ಸಭೆಯಿಂದ 
} ಚುನಾಯಿತರಾದವರು) 

ಉತ್ತರಿಸುವ ಸಚಿವರು : ಮಾನ್ಯ ತೋಟಗಾರಿಕೆ ಹಾಗೂ ಯೋಜನೆ 

ಕಾಯ£ಕ್ರುಮ ಸಂಯೋಜನೆ ಮತ್ತು ಸಾಂಖ್ಯಿಕ 
ಸಚಿವರು. 

ಉತ್ತರಿಸಬೇಕಾದ ದಿನಾಂಕ : 18.02.2022. 

NS NE 

[ ಕಲಬುರಗಿ ಮತ್ತು ಯಾದಗಿರಿ ಜಿಲ್ಲೆಯಲ್ಲಿರುವ ಕಲಬುರಗಿ ಮತ್ತು 

| ಪಾಲಿಹೌಸ್‌ ಗಳ ಸಂಖ್ಯೆ ಎಷ್ಟು: | ಪಾಲಿಣೌಸ್‌ ಗಳ ಸ೦ಖ್ಯೆ 19. | 

| {3 CDSN ಮಾರು ಬಿಪರನಿ ೧3 ಕಡುವ ಮು) 3) | 3 i 

ry \| 

| |. ತಾಲ್ಲೂಕು | ಸಂತ | 

i ಅಭಜದಿಪೂರ್ದ. 

| ಕಲಬುರಗಿ _ ಸು |; 

||. ವ || 

| 1 § 

| | 

1 

i 

j 1] 

| - | 

| | 

' ಬೂಲಿಹೌಸ್‌ ಗಳೆಗೆ ಸರ್ಕಾರ ವೇಡುತಿಯವ' ರಾಷ್ಟೀಯ ಮ ಮಿಷನ್‌ ಯೋಜನೆಯಡಿ | 

; ಪ್ರೋತ್ಸಾಹ ಧನವೆಷ್ಟು: (ವಿವರ ನೀಡುವುದು) | ಪಾಲಿಹೌಸಿನ ಪ್ರತಿ ಚದರ ಮೀಟರ್‌ ಘಟಕ ವೆಚ್ಮ | 


ರೂ.791 ರಂತೆ ೦4 ಹೆಕ್ಟೇರ್‌ ವರೆಗೆ ಶೇಕಡ 50% ರಷ್ಟು | 
| ಸಹ ಯಥ ರೈತರಿಗೆ ನೀಡಲಾಗುಫಿದೆ. 


ಪ್ರೋತ್ಸಾಹ ಧನ ವೀಡಲು 51 ಪ್ರೋತ್ಸಾಹಧನ ನೀಡಲು ಅನುಸರಿಸುವ 

ಯಾನದಂಡಗಳೇನು? (ವಿವರ ನೀಡುವುದು) ಮಾನದಂಡಗಳು ಈ ಕೆಳಕಂಡಂತಿವೆ. 

1) ಫಲಾನುಭವಿಗಳು ರೈತರಾಗಿದ್ದು ಜಮೀನು ಅವರ 

4] ಹೆಸರಿನಲ್ಲಿರಬೇಕು. 

i 2) ಜಂಟಿ ಖಾತೆಯಾಗಿದ್ದಲ್ಲಿ ಇತರೆ ಖಾತೆದಾರರ | 

' ಒಯ್ಬಿಗೆ ಪತ್ರ ಪಡೆದಿರಬೇಕು (Nota ರಬರಿಂದ 
ದೃಢೀಕರಣ ಮಾಡಿಸಬೇಕು). 

3) ತಂದೆ ಅಥವಾ ತಾಯಿ ಹೆಸರಿನಲ್ಲಿ ಜಮೀನಿದ್ದು, 
ಅವರು ಮರಣ ಹೊಂದಿದ್ದಲ್ಲಿ ಯಾತ್ರ] ಮರಣ 
ಪತ್ರ-ಸಳ್ಕಮ ಪ್ರಾಧಿಕಾರದಿಂದ, ಗ್ರಾಮ 

ಲೆಕ್ಕಿಗರಿಂದ ದೃಢೀಕರಿಸಿ ಕುಟುಂಬದ ಇತರೆ 

ಸದಸ್ಯರಿಂದ ಒಪ್ಪಿಗೆ ಪಡೆದು ತಮ್ಮ ಹೆಸರಿನಲ್ಲಿ ; 
ಅಜಿ ಸಲ್ಲಿಸುವುದು. | 


HORTI7S HMO 


4 


5) 


'ಹಹಿಢಯ ಹಸರಿನಲ್ಲಿ ಖಾತೆ ಹೊಂದಿದ್ದು ' 


ಕುಟುಂಬದ ಇತರೆ ಪುರುಷ ಸದಸ್ಯರ ಹೆಸರಿನಲ್ಲಿ | 
ಅರ್ಜಿ ಸಲ್ಲಿಸಿದ್ದಲ್ಲಿ ಯಾವುದೇ ಕಾರಣಕ್ಕೂ, | 
ಮಾನ್ಯ ಮಾಡಬಾರದು. ಮಹಿಳೆಯರ | 
ಹೆಸರಿನಳ್ಗಿಯೇ ಅರ್ಜಿ ಸಲ್ಲಿಸುವುದನ್ನು | 
ಉತ್ತೇಜಿಸಬೇಕು. 

ಫಲಾನುಭವಿಗಳು ತೋಟಗಾರಿಕೆ ಬೆಳೆಗಳನ್ನು 
ಬೆಳೆಯುವ "ಇ ರೈತರಾಗಿರಬೇೇಕು ಅಥವಾ 
ತೋಟಗಾರಿಕೆ ಬೆಳೆ ಬೆಳೆಯುವ ಆಸಕ್ತಿ 
ಹೊಂದಿರಬೇಕು. ; 


ಫಿ ಆ ರತ್ನ) 
ತೊೋಟಗಾರಿಕೆ ಹಾಗೂ ಯೋಜನೆ. 
ಕಾರ್ಯಕೆಮ ಸಂಯೋಜನೆ ಮತ್ತು 
- ಸಾಂಖ್ಯಕ ಸಚಿವರು 


